12114/2020 


image0.jpeg 


ಸರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಲಕ 
ಉತ್ತರಿಸುವವರು 


686(825) 


ಡಾ. ವೈ.ಎ. ನಾರಾಯಣಸ್ವಾಮಿ 
(ಶಿಕ ಕರ ಕ್ಷೇತ್ರದಿಂದ ಚುನಾಯಿತರಾದವರು) 


15.12.2020 


ಗಣಿ ಮತ್ತು ಭೂವಿಜ್ಞಾನ ಸಚಿವರು 


ಕೋಲಾರ ಜಿಲ್ಲೆಯಲ್ಲಿನ ವಿಶ್ವ 
ಪ್ರಸಿದ್ದಿಯಾದ ಕೆ.ಜಿ.ಎಫ್‌.ನ ಚಿನ್ನದ 
ಗಣಿಯನ್ನು ಮುಚ್ಚಲು 
ಕಾರಣಗಳೇನು: ಇದರಿಂದ 
ಇದುವರೆವಿಗೂ ಆದ ನಷ್ಟದ ಬಿವರ 
ಒದಗಿಸುವುದು; 


. 


ಮೆ ಭಾರತ್‌ ಗೋಲ್ಡ್‌ ಮೈನ್ಸ್‌ ಲಿಮಿಟಿಡ್‌ ಕಂಪನಿಯು ಭಾರತ 
ಸರ್ಕಾರದ ಸ್ವಾಮ್ಯಕ್ಕೊಳಪಟ್ಟಿದ್ದು, (ಕೆ.ಜಿ.ಎಫ್‌) ಸದರಿ ಕಂಪನಿಗೆ 
ಚಿನ್ನದ ನಿಕ್ಷೇಪ ತೆಗೆಯಲು ಗಣಿ ಗುತ್ತಿಗೆ 2191 ಅನ್ನು ಮಂಜೂರು 
ಮಾಡಲಾಗಿದೆ. ಆದರೆ ಸದರಿ ಗಣಿಗುತ್ತಿಗೆಯನ್ನು ಫಬ್ರವರಿ | 
2001ರ೦ದ ಆರ್ಥಿಕ ಮತ್ತು ಪರಿಸರದ ಕಾರಣಗಳಿಗಾಗಿ 
ಗಣಿಗಾರಿಕೆಯ ಕಾರ್ಯವನ್ನು ಸ್ಮಗಿತಗೊಳಿಸಿ ನಿಷ್ಟಿಯವಾಗಿರಿಸಿದೆ. 
ಇದರಿಂದ ಇದುವರವಿಗೂ ಆದ ನಷ್ಟದ ವಿವರಗಳು ಗಣಿ ಮತ್ತು 
ಭೂವಿಜ್ಞಾನ ಇಲಾಖೆಯಲ್ಲಿ ಮಾಹಿತಿ ಲಭ್ಯವಿರುವುದಿಲ್ಲ. 


ಕೋಲಾರ ಚಿನ್ನದ ಗಣಿ ಪುಸಶ್ಲೇತನದ 
ಪ್ರಕ್ರಿಯೆ ಸರ್ಕಾರದ ಮುಂದಿದೆಯೇ: 


) 1 ಹಾಗಿದುಲ್ಲಿ, ಯಾವ 

ಕಾಲಮಿತಿಯೂಳಗೆ ಈ ಚಿನುದ 

| ಗಣಿಯನ್ನು ಪುನರ್‌ 
ಪ್ರಾರಂಭಿಸಲಾಗುವುದು? 


[SR 
ಸಂಖ್ಯೆ: ಸಿಐ 117 ಸಿಎ೦ಸಿ 2020 


ಈ ಉಾವ್ಲಿಮೆಯು ಕೇಂದ್ರ ಸರ್ಕಾರದ ಉದ್ದಿಮೆಯಾಗಿದ್ದು, ಇದರ p 
ನಿರ್ವಹಣ ಕೇಂದ್ರ ಸರ್ಕಾರವು ಮಾಡುತ್ತದೆ. ಗಣಿಗಾರಿಕೆ ಪುನರ್‌ 
ಪ್ರಾರಂಭಿಸುವುದು ಸಹ ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ 
ಒಳಪಟ್ಟಿರುತ್ತದೆ. 

ಮುಂದುವರೆದು, ಸನ್ಯಾನ್ಯ ಮುಖ್ಯಮಂತಿಗಳು ಹಾಗೂ ಮಾನ್ಯ 
ಗಣಿ, ಕಲ್ಲಿದ್ದಲು ಹಾಗು ಸಂಸದೀಯ ವ್ಯವಹಾರಗಳ ಕೇಂದ್ರ 
ಸಚಿವರು ಇವರ ಜಂಟಿ ಅಧ್ಯಕ್ಷತೆಯಲ್ಲಿ ದಿನಾಂಕ 28.8.2020 
ರಂದು ನಡೆದ ಸಭೆಯಲ್ಲಿ ಬಿ.ಜಿ.ಎಂ.ಎಲ್‌ ಕಂಪನಿಯ 
ಒಡೆತನದಲ್ಲಿರುವ ಭೂಮಿಯನ್ನು ಉಪಯೋಗಿಸುವ ಕುರಿತು ಸಭ 
ನಡೆಸಲಾಗಿದ್ದು, ಈ ಕೆಳಳಂಡ ತೀರ್ಮಾನಗಳನ್ನು 
ತೆಗೆದುಕೊಳ್ಳಲಾಗಿದೆ. 


1. Exploration survey be ‘taken up by the MECL at their 
cost to be completed within six months of the entire 
unexplored of BGML 

. The State Government to take up total station survey of 
the entire BGML land to be completed within three 
months. 

; # the land i 
exploitations, 
to the State G 
Township to the extent 0! 


dentified to be nct suitable for minerat 
‘the same would be considered for grant 
overnment for development of industrial 
f clear vacant land. 


ಫೋವಾರದ ಚಿನ್ನದ' ಗಣಿ ಪ್ರದೇಶದ ಡ್ರೋಣ್‌ ಸರ್ವ ಕಾರ್ಯ 
ಮಾಡಿ, ಜಿಲ್ಲಾಧಿಕಾರಿಯವರಿಗೆ ವರದಿ ಸಲ್ಲಿಸಿರುವುದು 
ಕರಿಡುಬರುತ್ತದೆ. ಮುಂದುವರೆದು, ಎಂ.ಇ.ಸಿ.ಎಲ್‌, ಸಂಸ್ಥೆಯು 
ಗಣಿ ಖವಿಜಾನ್ನೇಷಣೆ ಸರ್ವ ಕಾರ್ಯ ಕೈಗೊಂಡಿದ್ದು, ಮಾರ್ಚ್‌ 
2021ರೊಳಗೆ ಸದರಿ ಕಾರ್ಯವನುು ಪೂರ್ಣಗೊಳಿಸಿ Geological 
ಗಂಗ ಸಲ್ಲಿಸಿದ ನಂತರೆ ಗಣಿಗಾರಿಕೆಯನ್ನು ಪ್ರಾರಂಭಿಸುವ 
ಕುರಿತಂತೆ'ಕೇಂದ್ರ ಸರ್ಕಾರವು ರ್ಧರಿಸಬೇಕಾಗಿದೆ. 


LU 


(ಸಿ.ಸಿ. 


ಗಣಿ ಮತ್ತು-ಭೂವಿಜ್ಞಾನ ಸಚಿವರು 


htips:/imail.google.com/mailfu/O/#inbox/KtbxL.2GWzLXkHHxSKNSIgDqChNHcicHNXq?projector=1 


